ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ಗುರುತಿನ ಪ್ರಶ್ನೆ 


ದಿನಾ೦ಕ: 30-03-2021 ಪ್ರಶ್ನೆ ಸಂಖ್ಯೆ: 335(2443) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀಕೆ. ಪ್ರತಾಪಚಂದ್ರ ಶೆಟ್ಟ (ಸ್ಠಳೀಯ ಸಂಸ್ಥೆಗಳ ಕೇತು) 
ಉತ್ತರ ನೀಡಬೇಕಾದ ದಿನಾ೦ಕ: 30-03-2021 

ಉತ್ತರಿಸುವ ಸಚಿವರು: ಗಣಿ ಮತ್ತು ಭೂ ವಿಜ್ಞಾನ ಸಚಿವರು 


ವಿಷಯ: ರಾಜ್ಯದಲ್ಲಿರುವ ಎಂ ಸ್ಯಾಂಡ್‌ ಘಟಿಕಗಳ ಕುರಿತು 


(ಅ) ರಾಜ್ಯದಲ್ಲಿರುವ ಎಂ ಸ್ಯಾಂಡ್‌ ಘಟಿಕಗಳ ಸಂಖ್ಯೆ ಎಷ್ಟು; ಎಂ ಸ್ಯಾಂಡ್‌ ಘಟಕವನ್ನು 
ಹೊಂದಿರುವ ಮತ್ತು ಹೊಂದಿರದ ಜಿಲ್ಲೆಗಳು ಯಾವುವು; ಕಳೆದ ಮೂರು ವರ್ಷಗಳಲ್ಲಿ 
ಅವುಗಳಿಂದ ವಾರ್ಷಿಕ ಎಷ್ಟು ಟಿನ್‌ ಎಂ ಸ್ಯಾಂಡ್‌ ಉತ್ಪತ್ತಿ ಮಾಡಲಾಗುತ್ತಿದೆ; (ಜಿಲ್ಲಾವಾರು 
ವರ್ಷವಾರು ಮಾಹಿತಿಯನ್ನು ಒದಗಿಸುವುದು) 


(ಆ) ಈ ಎಂ ಸ್ಯಾಂಡ್‌ಗಳಿಗೆ ಸರ್ಕಾರದಿಂದ ಬಿಗದಿಪಡಿಸಿದ ಮಾರುಕಟ್ಟೆ ದರವೆಷ್ಟು; 
ನಿಗದಿಪಡಿಸದೇ ಇದ್ದಲ್ಲಿ ಕಾರಣವೇನು; ಕೃತಕ ಬೇಡಿಕೆ ಮತ್ತು ಅಭಾವವನ್ನು ಸೃಷ್ಟಿಸಿ ಅಧಿಕ 
ಬೆಲೆಗೆ ಮಾರುಕಟ್ಟೆಯಲ್ಲಿ ಈ ಎಂ ಸ್ಯಾಂಡ್‌ ಮಾರಾಟವಾಗುತ್ತಿರುವುದನ್ನು ತಡೆಗಟ್ಟಿಲು 
ಸರ್ಕಾರದ ಕ್ರಮವೇನು; 


(ಇ) ಕಳೆದ ಮೂರು ವರ್ಷಗಳಲ್ಲಿ ವಿದೇಶದಿಂದ ಆಮದು ಮಾಡಿಕೊಂಡ ಮರಳಿನ 
ಪ್ರಮಾಣವೆಷ್ಟು; ಅವುಗಳಿಗೆ ತಗುಲಿದ ವೆಚ್ಚವೆಷ್ಟು; ಯಾವ ಯಾವ ವಿದೇಶಗಳಿಂದ 
ಮರಳನ್ನು ಆಮದು ಮಾಡಿಕೊಳ್ಳಲಾಗಿದೆ; (ವರ್ಷವಾರು ವೆಚ್ಚವಾರು ಮಾಹಿತಿ ನೀಡುವುದು) 


(ಈ) ನೈಸರ್ಗಿಕವಾಗಿ ಸ್ಥಳೀಯವಾಗಿ ದೊರೆಯುವ ಮರಳನ್ನು ನಿರ್ಬಂಧಿಸಿ ವಿದೇಶದಿಂದ 
ಮರಳನ್ನು ಆಮದು ಮಾಡಿಕೊಳ್ಳುವುದರಿಂದ ಸರ್ಕಾರದ ಬೊಕ್ಕಸಕ್ಕೆ 
ಹೊರೆಯಾಗುತ್ತಿರುವುದನ್ನು ಗಮನಿಸಲಾಗಿದೆಯೇ? 


